ಕರ್ನಾಟಕ ವಿಧಾನ ಪರಿಷತ್ತು 


(1) ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 1532 
(2 ಸದಸ್ಯರ ಹೆಸರು ಶ್ರೀ ಎನ್‌.ಎಸ್‌. ಭೋಸರಾಜು (ವಿಧಾನ ಸಭೆಯಿಂದ 
ಚುನಾಯಿತರಾದವರು) 
(3) ಉತ್ತರಿಸಬೇಕಾದ ದಿನಾಂಕ ದಿನಾ೦ಕ: 19.03.2020 
(4) - ಉತ್ತರಿಸುವ ಸಚಿವರು ಮಾನ್ಯ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳು 
ಮತ್ತು ಶಾಸನ ರಚನೆ ಹಾಗೂ ಸಣ್ಣ ನೀರಾವರಿ 
ಸಚಿವರು. 
ಪ್ರಶ್ನೆ ಉತ್ತರ 
(ಅ) | ರಾಯಚೂರು ನಗದಲ್ಲಿ ಜಿಲ್ಲಾ ರಾಯಚೂರು ಜಿಲ್ಲೆಯಲ್ಲಿ ಹೊಸದಾಗಿ ಜಿಲ್ಲಾ 
ನ್ಯಾಯಾಲಯ ಸಂಕೀರ್ಣ | ನ್ಯಾಯಾಲಯ ಸಂಕೀರ್ಣ ಹಾಗೂ ವ್ಯಾಯಾಂಗ ಅಧಿಕಾರಿಗಳ 
ನಿರ್ಮಾಣ ಮಾಡಲು ಸರ್ಕಾರ | ವಸತಿ ಗೃಹ ನಿರ್ಮಾಣಕ್ಕಾಗಿ ಆರೋಗ್ಯ ಇಲಾಖೆಗೆ ಸೇರಿದ ॥0 
ತೆಗೆದುಕೊಂಡ ಕ್ರಮಗಳೇನು; ಎಕರೆ 32 ಗುಂಟೆ ಜಮೀನನ್ನು ಕಂದಾಯ ಇಲಾಖೆಯು 


ನ್ಯಾಯಾಂಗ ಇಲಾಖೆಗೆ ಹಂಚಿಕೆ ಮಾಡಿರುತ್ತದೆ. ದಿನಾಂಕ: 
08.12.2018 ರಂದು ಶಂಕು ಸ್ಥಾಪನೆ ' ನೆರವೇರಿಸಲಾಗಿದೆ. 


ಮುಂದುವರಿದು, ಸದರಿ ಜಾಗದಲ್ಲಿರುವ ಹಳೆಯ ಶಿಥಿಲಗೊಂಡ 
ಕಟ್ಟಡಗಳು / ಕೊಠಡಿಗಳನ್ನು ಕೆಡವಲು ರಾಯಚಾೂರಿನಲ್ಲಿರುವ 
ಲೋಕೋಪಯೋಗಿ ಇಲಾಖೆಗೆ ಅನುಮತಿ ನೀಡಲಾಗಿದೆ. 


ರಾಯಚೂರಿನಲ್ಲಿ ಹೊಸ ಜಿಲ್ಲಾ ನ್ಯಾಯಾಲಯ 
ಸಂಕೀರ್ಣವನ್ನು ನಿರ್ಮಿಸಲು ಲೇಔಟ್‌ ಯೋಜನೆ ಸಂಖ್ಯೆ: 
14537/| ಮತ್ತು ನಕ್ಷೆ ಸಂಖ್ಯೆ: 14537/1, 14537/2M, 14537/3M & 
14537/4-6ಗೆ ಅನುಮೋದನೆ ನೀಡಲಾಗಿದೆ. 


ರಾಯಚೂರು ನಗರದಲ್ಲಿ ಜಿಲ್ಲಾ ನ್ಯಾಯಾಲಯ ಸಂಕೀರ್ಣ 
ಕಟ್ಟಿಡ ನಿರ್ಮಾಣ ಕಾಮಗಾರಿಯು 2017-18ನೇ ಸಾಲಿನ ಲೆಕ್ಕ 
ಶೀರ್ಷಿಕೆ 4059- ನ್ಯಾಯಾಲಯ ಕಟ್ಟಡಗಳ ನಿರ್ಮಾಣ ಹೊಸ 
ಕಾಮಗಾರಿಗಳ ಅಪೆಂಡಿಕ್ಸ್‌ - ಇ ರಲ್ಲಿ ರೂ.1000.00 ಲಕ್ಷ ಮೊತ್ತದ 
ಕ್ರಿಯಾ ಯೋಜನೆಗೆ ಸರ್ಕಾರದಿಂದ ಅನುಮೋದನೆ 
ನೀಡಲಾಗಿರುತ್ತದೆ. 


ನ್ಯಾಯಾಲಯ ಸಂಕೀರ್ಣ ಕಟ್ಟಡದ ನೀಲಿ ನಕಾಶೆಯು ಮುಖ್ಯ 
ವಾಸ್ತುಶಿಲ್ಪಿ, ಬೆಂಗಳೂರು ಇವರಿಂದ ಅನುಮೋದನೆಗೊಂಡಿದ್ದು, 
ಕಾಮಗಾರಿಯ ಪರಿಷತ ಅಂದಾಜು ತಯಾರಿಸಲಾಗುತ್ತಿದೆ. 


ಥಿ 


(ಆ) 


ರಾಯಚೂರು ಜಿಲ್ಲೆಯ ಮಾಮಿ 
ಮ್ಯಾಜಿಸ್ಟೇಟ್‌ ನ್ಯಾಯಾಲಯ ಸಂಕೀರ್ಣ 
ನಿರ್ಮಾಣ ಮಾಡುವ ಕಾಮಗಾರಿಗೆ 
ಮಂಜೂರಾತಿ ನೀಡಿರುವುದು ಯಾವಾಗ; 
ಕಾಮಗಾರಿ ಯಾವ ಹಂತದಲ್ಲಿ ಇದೆ; ಸದರಿ 
ಕಾಮಗಾರಿಯನ್ನು ಯಾವ ಕಾಲಮಿತಿಯಲ್ಲಿ 
ಪೂರೈಸಲು ಸರ್ಕಾರ ಕ್ರಮ ಕೈಗೊಳ್ಳಲಿದೆ? 


ರಾಯಚೂರು ಜಿಲ್ಲೆಯ ಮಾನ್ನಿ ಪಟ್ಟಣದಲ್ಲಿ 
ಹೊಸ ನ್ಯಾಯಾಲಯ ಕಟ್ಟಡ ನಿರ್ಮಾಣ 
ಕಾಮಗಾರಿಗಾಗಿ ರೂ.845.00 ಲಕ್ಷ ಮೊತ್ತದ ಅಂದಾಜು 
ಪಟ್ಟಿಗೆ ಸರ್ಕಾರದ ಪತ್ರ ಸಂಖ್ಯ: ಲೋಇ 47 ಬಿಜಿಪಿ 
2017 ದಿನಾಂಕ 6.7.2017ರಲ್ಲಿ ಆಡಳಿತಾತ್ಮಕ 
ಅನುಮೋದನೆ ನೀಡಲಾಗಿದೆ. 


ಕರ್ನಾಟಿಕ ಉಚ್ಚ್‌ ನ್ಯಾಯಾಲಯದ ಪತ್ರ ದಿನಾಂಕ 
26.07.2014 ರಲ್ಲಿ ನಕ್ಲೆ ಸಂಖ್ಯೆ:13803 / 115 ಕೈ 
ಅನುಮೋದನೆ ನೀಡಲಾಗಿದೆ ಹಾಗೂ ಅನುಮೋದಿತ 
ಯೋಜನೆ ಸಂಖ್ಯೆ: 13803/1-2 ರನ್ನಯ, ರೂ.845.00 
ಲಕ್ಷಗಳ ಅಂದಾಜು ಪಟ್ಟಿಗೆ ಕರ್ನಾಟಿಕ ಉಚ್ಚಿ 
ನ್ಯಾಯಾಲಯದ ಪತ್ರ ದಿನಾಂಕ 19.07.2018 ರಲ್ಲಿ 
ಅನುಮೋದನೆ ನೀಡಲಾಗಿದೆ. 


ಪ್ರಸ್ತುತ ನೆಲಮಹಡಿಯ ಸ್ನಾಬ್‌ ಮತ್ತು ಬ್ರಿಕ್‌ 
ಕಾಮಗಾರಿ ಹಾಗು ಸಂಪ್‌ ಮತ್ತು ಬೋರ್‌ವೆಲ್‌ 
ಕಾಮಗಾರಿ ಮುಗಿದಿದ್ದು, ಕಿಟಕಿ, ಬಾಗಿಲು, ಪ್ಲಾಸ್ಟಿಂಗ್‌ 
ಕಾಮಗಾರಿಯು ಹಾಗೂ ಮೊದಲನೆ ಮಹಡಿ ರೂಫ್‌ 
ಸ್ನಾಬ್‌ ಕಾಮಗಾರಿಯು ಪ್ರಗತಿಯಲ್ಲಿದೆ. 
ಕಾಮಗಾರಿಯನ್ನು ದಿನಾಂಕ 31.8.2020 ರೊಳಗೆ 
ಪೂರ್ಣಗೊಳಿಸಲು ಕ್ರಮ ಕೈಗೊಳ್ಳಲಾಗುವುದು. 


ಸಂಖ್ಯೆ: ಲಾ! ಎಲ್‌ಸಿಇ / 46/2020 


Je hh 


(ಜಿ.ಸಿ. ಮಾಧುಸ್ವಾಮಿ) 
ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳು 


ಮತ್ತು ಶಾಸನ ರಚನೆ ಹಾಗೂ ಸಣ ನೀರಾವರಿ ಸಚಿವರು 


